ಕರ್ನಾಟಕ ಇತಿಹಾಸ ಅಕಾದೆಮಿ 


ನಾಲ್ಕನೇಯ ವಾರ್ಷಿಕ ಸಮ್ಮೇಳನ : ಸ್ವಾಗತ ಭಾಷಣ 


ಪ್ರೊ|| ಜಿ. ಎಸ್‌. ದೀಸ್ತಿತ್‌ 


ಶ್ರೀ ಚಿತ್ರದುರ್ಗದ 'ಜಗದ್ಗುರು ಮಹಾ ಸ್ವಾ ಮಿಗಳೆ, ಡಾ: ಸದ್ಯೋಜಾತ ಶಿವಾಚಾರ್ಯ ಸಾ ಶಿ ಮಿೀೀಜಿ 
ಯವರೆ, ಶ್ರೀ ಎಸ್‌ ನಿಜಲಿಂಗಪ್ಪ ನವಕ್ಕೆ ಶ್ರೀ ಎಸ್‌. ಶಿವಶಂಕರಪ ನೈನವರೆ, ಡಾ. ಎಸ್‌. ಆರ್‌. ಕ 
ಅವರೆ, ಸ್ವಾಗತ ಸಮಿತಿಯ ಅಧ್ಯಕ್ಷ "ಇಕ್ಕಿ, ನ ಪ್ರತಿನಿಧಿಗಳೇ ಮತ್ತು ಸಭಿಕರೆ; ಕರ್ನಾಟಕ ಇತಿಹಾಸ ಅಕಾಡೆಮಿಯ 
4ನೇ ae ಮ್ಮೇಳನಕ್ಕೆ ತನ್ನು ಲ್ಲರಿಗೂ ಸ್ವಾ ಗತ, 


ಈ ಸಮ್ಮೇಳನದ ವೈತಿಷ್ಟ್ಯ್ಯಗಳು ಅನೇಕ. ಮೊದಲನೆಯದು, ಸರಮಪೂಜ್ಯ ಚಿತ್ರದುರ್ಗದ 
ಜಗದ್ಗುರು. ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಿಯಲ್ಲಿ ನಡೆಯುತ್ತಿರುವುದು ಮುಖ್ಯವಾದುದು. 
ಶ್ರೀ ಜಗೆದ್ದು ರುಗಳು ತಮ್ಮ ಮಠದ ಭವ್ಯ ವಾದ ಇತಿಹಾಸವನ್ನು ಬಶೆಯಿಸುವುದರ ಕಡೆ ಲಕ್ಷ ಕ್ಷ್ಯಹಾಕೆದ್ದಾ ಕೆನ್ನ್ನು 
ಕ ಇಲ್ಲಿ "ಸೇರಿರುವ ಇತಿಹಾಸಕಾರರಿಗೆಲ್ಲಾ ಆನಂದದ ಸಂಗತಿ. ಇತರ ಮಠಗಳು ಈ ಮಹಾಸ್ವಾ ಮಿಗಳ 
ಉಪಕ್ರಮವನ್ನು ಅನುಸರಿಸಿ ತಮ್ಮ ಲ್ಲಿಕು ವ ದಾಖಲೆಗಳನ್ನು ಇತಿಹಾಸ ಸಂಶೋಧಕರಿಗೆ ee 
ಕೊಡಬೇಕು. ಹಾಗೆ ಮಾಡಿದರೆ' ಮಠಕ್ಕೂ ಕ್ರೀಯಸ್ಸು ಮತ್ತು ಇಕಿಹಾಸಕ್ಕೂ ಹೊಸನಿಷಯಗಳು 
ಲಭ್ಯವಾಗುತ್ತವೆ. ಜಗದ್ಗುರುಗಳಂತಹ ಇತಿಹಾಸಪ್ರೇಮಿಗಳ ಆಶೀರ್ವಾದ ಇಲ್ಲಿ ಸೇರಿರುವ ಸಂಶೋಧಕರಿಗೆ 
ಸ್ಫೂರ್ತಿದಾಯಕ. 


ಎರಡನೇಯ ವಿಶೇಷ, ನಮ್ಮ 7 ಸಮ್ಮೆ ೀಳನದ ಕಾರ್ಯಕಲಾಸಗಳ ಉದ್ಭಾ ಟಿನೆಯನ್ನು 
ಶ್ರೀ ಎಸ್‌. ನಿಜಲಿಂಗಪ್ಪನವರು ಮಾಡುತ್ತಿರುವುದು. ಅವರಿಗೂ ಇತಿಹಾಸಕ್ಕೂ ಸಂಬಂಧ ಹೇಗೆ ಅಂದರೆ, 
ಅವರು ಇತಿಹಾಸವನ್ನು ಮಾಡಿದವರು, ಮಾಡುತ್ತಿರುವವರು ! ಕರ್ನಾಟಕದ ಕೆಲವೇ ಕೆಲವರಿಗೆ ಇಂದಿನ 
ಭಾರತದ ಇತಿಹಾಸದಲ್ಲಿ ಮೇಲಿನ ಸ್ಥಾನ ದೊರಕುತ್ತದೆ. ಅಂತಹವರಲ್ಲಿ ಶ್ರೀ ನಿಜಲಿಂಗಪ್ಪನವರು 
ಪ್ರಮುಖರು. ಕರ್ನಾಟಕದಲ್ಲಿ ಅವರ ಹೆಸರು ಮನೆಮಾತು. ಭಾರತದ ರಾಜಕಾರಣದಲ್ಲಿಯೂ ಅವರ 
ಮಾತಿಗೆ ಬಹಳ ಜೆಲೆಯಿರುತ್ತದೆ. ಇದು ನಮ್ಮೆ ಲ್ಲರಿಗೂ ಹೆಮ್ಮೆಯ ವಿಷಯ. ಇಂತಹ ಉಚ್ಚ ಮಟ್ಟ ದ 
ಮುತ್ಸದ್ದಿ ಗಳು ನಮ್ಮ ಸಮ್ಮೇಳನವನ್ನು ಉದ್ಭಾಹಿಸುತ್ತಿ ರುವುದು ಅಕಾಜಿನಿಯ ಇತಿಹಾಸದಲ್ಲಿ ಬರೆನಿಡ 
ತಕ್ಕ ನಿಷಯ. 


ಮೂರನೇಯ ವಿಕೇಷ, ನಮ್ಮ ನಿಯತಕಾಲಿಕ "ಇತಿಹಾಸ ದರ್ಶನ' ದ ಹೊಸ ಸಂಚಿಕೆಯ ಬಿಡುಗಡೆ 
ಯನ್ನು ಶ್ರೀ ಶಾಮನೂರು ಶಿವಶಂಕರಪ್ಪನವರು ಮಾಡುತ್ತಿರುವುದು. ಅವರನ್ನು ದಾವಣಗೆರೆಯವರಿಗೆ 


೨೭೦ ಇತಿಹಾಸ ದರ್ಶನ 


ಪರಿಚಯಿಸುವುದು ಅನವಶ್ಯ ಕ. ಆದರೂ ಒಂದೊಂದು ಸಲ ನಮ್ಮ; ವರ ಯೋಗ್ಯ ತೆ ನಮಗಿಂತ ಹೊರಗಡೆಯ 
ವರಿಗೆ ಎದ್ದು ಕಾಣುತ್ತದೆ. ಸವತಿ ಮೊದಲಿನಿಂದಲೂ ವ್ಯಾಪಾರಕ್ಕೆ ಪ್ರ ಪ ಸಿದ್ಧ. ಆಮೇಲೆ ಉದ್ಯಮಗಳಿಗೆ 
ಅಥವಾ ಕೈಗಾಂಕೆಗಳೆ ಪ್ರ ಪ್ರಸಿದ್ಧಿಯಾಯಿತು. ಶ್ರೀ ಶಿವಶಂಕರಪ್ಪ ನವರು ದಾವಣಗೆರೆಗೆ ಇನ್ನೆ ರಡು ಹೊಸ 
ಕ್ಷೇತ್ರಗಳಲ್ಲಿ ಪ್ರ ಸಿದ್ಧಿ ಯನ್ನು ತಂದುಕೊಟ್ಟ ದ್ದಾ ಕೆ ಒಂದು ಶಿಕ್ಷಣ ಇನ್ನೊಂದು ವೈದ್ಯ ಕೀಯ. ಇನೆರಡೂ 
ಅತ್ಯ ನತ "ಜನ್ನೋನಯೋಗಿ ಕ್ಷೇತ್ರ ಗಳು. ಇಂತಹ ಶ್ರೇಷ್ಠ ಕಾರ್ಯಕರ್ತರ ಉದಾರ ಆಶ್ರಯ ಮತ್ತು 
'ಹಾರ್ದಿಕ ಜೆಂಬಲಗಳಿಂದ ಈ ಸಮೆ ಳನವು ಇಲ್ಲಿ ಅಪೂರ್ವವಾದ ರೀತಿಯಲ್ಲಿ ನಡೆಯುತ್ತಿದೆ. 


ಕೊನೆಯ ವಿಶೇಷ, ಈ ಸಮ್ಮೇಳನಕ್ಕೆ ಡಾ|| ಎಸ್‌. ಆರ್‌. ರಾವ್‌ ಅವರು ಅಧ ೈಕ್ಷರಾಗಿರುವುದು. 
ಡಾ॥ ರಾವ್‌ ಇವರ ಖ್ಯಾತಿ ಭಾರತದೊಳಗೆ ಜೇಗೋ ಹಾಗೆಯೇ ಹೊರಗೂ ಹಬ್ಬಿ ದೆ. ಬವರ ಧನೆಗಳು 
ಅನೇಕ. ಅವುಗಳಲ್ಲಿ ಒಂದೆರಡೆನ್ಬು ಮಾತ್ರ ಇಲ್ಲಿ ಹೇಳಬಹುದು. ಪ್ರಪಂಚದ ಬೇಳ ದೇಶಗಳಲ್ಲಿ ವಿದ್ವಾ ಸರು 
ಸಿಂಧೂಲಿನಿಯನ್ನು ಓದುವ ಪ ಪ್ರ ಯತ್ನ 'ಸಣೆಸಿದ್ದಾ ರೆ. ಕೆಲವೇ ಸಂಕು ೫ ಸ್ವಲ್ಪ ಮಟ್ಟಿ ಗೆ ಯಶಸ್ವಿ pd 
ದ್ಹಾರೆ. ಅಂಥನರ ಸಾಲಿಗೆ ಡಾ| ರಾವ್‌ ಅವರು ಸೇರಿದ್ದಾರೆ. ಅವರ ಹೋಸ ರ ತೋಢಕೆಗಳಲ್ಲಿ 
ದ್ವಾ ಕೆಯ ಹಕ್ತಿರ ಸಮುದ್ರದಲ್ಲಿ ಮಧ್ಯ ಯುಗದ ಕೃಷ್ಣನ ಜೀವಸ್ಥಾ ನವನ್ನು ಸತ್ತೆ ಮಾಡಿದ್ದು 
ಒಂದು. ಇದರಿಂದ ಸಮುದ್ರ ಕ್ಕೂ ಡಾ. ರಾವ್‌ ಅವರಿಗೂ ಸಂಬಂಧಶುರು ಆಯಿತು. ಕೃ ಷ್ದ ತ ಕಾಲದ 
ದ್ರಾ ರಕೆ ಸಮುದ್ರದ ತಲದ ಶುಬಹುವಿನ್ನುವ ಅಂಶಗಳನ್ನು. ಇವರು ಪತ್ತೆ ಮಾಡಿದ್ದಾರೆ. ಈ 
ಶೋಧನೆಯಿಂದ ಭಾರತದಲ್ಲಿ ಒಂದು 'ಹೊಸಾಸ್ರದ ಅಭ್ಯಾಸವನ್ನು ಆರಂಭಿಸಿದ ತ್ರೇಯಸ್ಸು 
ಅವರದು. ಆದ ದಕ್ಕೆ. ಸಾಗೆರ ಪುರಾತತ್ವಶಾಸ್ತ್ರವೆನ್ನುತ್ತಾರೆ. ಎಸ್‌. ಆರ್‌. ರಾವ್‌ ಎಂದರೆ 
ಎಲ್ಲಿಯವರು ಎಂದು ತಿಳಿಯುವ ಕುತೂಹಲ ಉಂಟಾಗುತ್ತದೆ. ಪೂರ್ತಿ ಹೆಸರನ್ನು ಹೇಳಿದರೆ ಈ 
ಕುತೂಹಲ ಮಾಯವಾಗುತ್ತದೆ. ಮತ್ತು ಅವರು ನಮಗೆ ತೀರ ಹತ್ತಿರದನರಾಗುತ್ತಾರೆ. ಅವರ 
ಪೂರ್ತಿ ಹೆಸರು ಸಿಕಾರಿಪುರದ ರಂಗನಾಥರಾಯರು. ಭಾರತದಾದ್ಯಂತ ಅವರನ್ನು ಭಾಷಣ ಮಾಡುವುದಕ್ಕೆ 
ಕರೆಯುತ್ತಾರೆ. ಅಂಥವರು ಸಿಗುವುದು ದುಸ್ತರ. ಅದರೆ ಡಾ| ಸದ್ಯೊ ಜಾತ ಸ್ವಾಮೀಜಿಯವರು 
ಇವರೇ ಅಧ್ಯಕ್ಷರಾಗಬೇಕೆಂದು ಪಟ್ಟು ಹಿಡಿದರು. ಅದೃಷ್ಠ ಸೈವಶಾತ್‌ ಸಮುಗೆ dl ಅವರಿಗೆ 
ಬಿಡುನಿತ್ಕು. 


ಇನ್ನು ಕರ್ನಾಟಕ ಇತಿಹಾಸ ಅಕಾಜಿಮಿಯ ಬಗೆಗೆ ನಾಲ್ಕು ಮಾತು ಹೇಳಬಯಸುತ್ತೆ "ನೆ. ಇದು 
ಐದನೇ ವರ್ಷ ನಡೆಯುತ್ತಿರುವ ಶಿಶು. ಅದರೂ ಈ ಐದು ವರ್ಷಗಳಲ್ಲಿ ಅದರ ಸಾಧನೆಗಳು ಅಗಾಧ. 


ಮೊದಲನೆಯದು, ಮೂರು ವಾರ್ಷಿಕ ಸಮ್ಮೇಳನಗಳನ್ನು ಜೆಂಗಳೂರು, ತುಮಕೂರು ಮತ್ತು 
ಗದಗಗಳಲ್ಲಿ ನಡೆಯಿಸಿದೆ. ನಾಲ್ಕನೆಯದು ಈಗ ಇಲ್ಲಿ ಸೇರಿದೆ. 


ಎರಡನೆಯದು, ಪದವಿಪೂರ್ವ ವಿದ್ಯಾರ್ಥಿಗಳಿಗೆ ಕರ್ನಾಟಿಕ ಇತಿಹಾಸದಲ್ಲಿ ಪ್ರತಿ ವರ್ಷವೂ ಅವರ 
ಪರೀಕ್ಷೆಯ ಮೊದಲು ಒಂದು ಪರೀಕ್ಷೆಯನ್ನು ನಡೆಸಿದೆ.  ಉತ್ತೀರ್ಣರಾದವರಲ್ಲಿ ಮೊದಲಿನ ಮೂವರಿಗೆ 
ಬಹುಮಾನಗಳನ್ನು ಇತರರಿಗೆ ನ ಪ್ರಶಸ್ತಿ ಪತ ತ್ರಗಳನ್ನು ಕೊಟ್ಟಿ ಡೆ. ಈ ಪರೀಕ್ಷೆ ಬಹಳ ಜನಪ್ರಿಯವಾಗುತ್ತಿ ಡೆ. 
2500ಕ್ಕೆ ಮೇಲ್ಪ ಟ್ಟು ವಿದಾ ರಗಳು ಕೊಡುತ್ತಿ ದ್ದಾ ರೆ. ಮೊದಲು ಬೆಂಗಳೂರು ಮಾತ್ರ ಇದರ ಕೇಂದ್ರ 
ವಾಗಿತ್ತು. ಈಗ Shik, ಮೈಸೂರು, ಧಾರವಾಡ್ಯ ಗುಲ್ಬ ರ್ಗಾಗಳು ಕೇಂದ್ರಗಳು. ಬರುವ ನರ್‌ 
ದಿಂದ ಈ ಪರೀಕ್ಷೆಯ ಜತೆಗೆ ಸಾರ್ವಜನಿಕರಿಗೂ ಕರ್ನಾಟಕ ಇತಿಹಾಸದಲ್ಲಿ ಹಿರಿ: ಪರೀಕ್ಷೆಯನ್ನು ನಡೆಯಿ 
ಸಬೇಕೆನ್ನುವ ಯೋಜನೆಯ. ಈ ಸನಲತ್ತಿನಿಂದ ಯಾರು ಜೀಕಾದರೂ ಕರ್ನಾಟಕ ಇತಿಹಾಸವನ್ನು 


ಇತಿಹಾಸ ದರ್ಶನ 


ಅಭ್ಯಾಸಮಾಡಿ ಆ ವಿಷಯದಲ್ಲಿ ಒಂದು ಪ್ರಶಸ್ತಿ ಯನ್ನು ಪಡೆಯಬಹುದು. ಪದವಿಪೂರ್ವ ಇತಿಹಾಸ 
ಶಿಕ್ಷಕರಿಗೆ ಪದವಿಪೂರ್ವ ಜೋರ್ಡಿನವರ ಸಹಕಾರದಿಂದ ಒಂದು ಕಾರ್ಯಾಗಾರವನ್ನು ನಡೆಸಿದ್ದೇವೆ. 


ಇವೆಲ್ಲಕ್ಕೂ ಮಿಗಿಲಾಗಿ "ಇತಿಹಾಸ ದರ್ಶನ” ವೆಂಬ ಶ್ರೇಷ್ಠ ದರ್ಜೆಯ ಸಂಶೋಧನೆಗೆ ಮೀಸಲಾಗಿರುವ 
ನಿಯತಕಾಲಿಕವನ್ನು ಪ್ರಕಟಿಸುತ್ತಿದ್ದೇವೆ. ಈಗ ಮೂರು ಸಂಪುಟಗಳು ಹೊರಬಂದಿವೆ. ನಾಲ್ಕನೇ ಸಂಪುಟ 
ಇಂದು ಹೊರಬರಲಿದೆ. ಈ ನಿಯತಕಾಲಿಕ ಸಂಶೋಧಕರಿಗೆ ಶಾಶ್ವತವಾಗಿ ಉಪಯೋಗವಾಗತಕ್ಕ ಪ್ರಕಟಣೆ. 
ಇವೆಲ್ಲಾ ಕರ್ನಾಟಕದವರಿಗೆ ಮಾತ್ರ ಉನಯೋಗ. ಭಾರತವನ್ನು ನಾವು ಮರೆತಿಲ್ಲ. 

ಬಿಜಾಪುರದ ಆದಿಲ್‌ ಷಾಹಿಗಳ ಆಳ್ವಿಕೆಯನ್ನು ಶುರಿತು ರಾಷ್ಟ್ರಮಟ್ಟದಲ್ಲಿ ಒಂದು ವಿಚಾರ ಸಂಕಿರಣ 
ವನ್ನು ಏರ್ಪಡಿಸಿದ್ದೆವು. ಅದಕ್ಕೆ ಅಹಮದಾಬಾದ್‌, ಜೊಂಬಾಯಿ, ಪುಣೆ ಮತ್ತು ಕರ್ನಾಟಕದ ಬೇಕೆ 
ಬೇಕೆ ಕಡೆಗಳಿಂದ ವಿದ್ವಾಂಸರು ಬಂದಿದ್ದರು. 


ಈ ಸಂಸ್ಥೆಯನ್ನು ಡಾ| ಸದ್ಯೋಜಾತ ಶಿವಚಾರ್ಯ ಸ್ವಾಮೀಜಿಯವರ ನೇತೃತ ದೆಲ್ಲಿ ದಾವಣಗೆರೆಯ 
ನಾಗರಿಕರು ಬರಮಾಡಿಕೊಂಡಿದ್ದಾರೆ. ಅತ್ಯುತ್ತಮ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ಇಂತಹ ಅವಕಾಶ 
ನಮಗೆ ಒದಗಿಸಿ ಕೊಟ್ಟಿದ್ದಕ್ಕೆ ಅವರಿಗೂ ಅವರೊಡನೆ ಸಹಕರಿಸಿ ದುಡಿಯುತ್ತಿರುವ ಮಹನೀಯರಿಗೂ 


ನಾವು ಖುಣಿ. 


೨೭೨ ಇತಿಹಾಸ ದರ್ಶನ 


